ಉತ್ತರಿಸುವ ದಿನಾಂಕ 


ಕರ್ನಾಟಕ ವಿಧಾನ ಪರಿಷತ್ತು 


1796 (1544) 

; ಶ್ರೀ ಹೆಚ್‌.ಎಂ. ರೇವಣ್ಣ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಬೃಹತ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 

ಸಾರ್ವಜನಿಕ ಉದ್ದಿಮೆಗಳ ಸಚಿವರು 

4 24.03.2020 


[Ct 
pi 
0 


ಪ್ರಶ್ನೆ 


ಇತ್ತರ 


[3 


ಹಿಂದುಳಿದ 
ಕೆ.ಐ.ಎ.ಡಿ.ಬಿ. ್ರು 
ಕೆ.ಎಸ್‌.ಎಸ್‌.ಐ.ಡಿ.ಸಿ. ನಿಂದ 
ಹಂಚಿಕೆ ಮಾಡಲಾಗುವ 
ಪ್ಹಾಟ್‌ಗಳಿಗೆ ಸಬ್ದಿಡಿ ನೀಡುವ 
ಕಾರ್ಯಕ್ರಮಕ್ಕೆ ಆದೇಶ 
ಹೊರಡಿಸಿರುವುದು ಯಾವಾಗ; 


ವರ್ಗಗಳಿಗೆ 
ಮತ್ತು 


ಸರ್ಕಾರದ ಆದೇಶ ಸಂಖ್ಯೆ 


28.12.2017 ರಂದು ಹೊರಡಿಸಿರುತ್ತದೆ. 


13 ಎಸ್‌ಪಿಐ 2017 ನ್ಸು ದಿನಾಂಕ 


ಹಿಂದುಳಿದ ವರ್ಗಗಳಿಗೆ 
ಶೇಕಡ ಎಷ್ಟು ಸಬ್ದಿಡಿಯನ್ನು 
ಈ ಪ್ಲಾಟ್‌ಗಳಿಗೆ ನೀಡುವ 
ಅವಕಾಶವನ್ನು ಕಲ್ಲಿಸಲಾಗಿದ; 


ಈ ಆದೇಶದಲ್ಲಿ ಹಿಂದುಳಿದ ವರ್ಗಗಳಿಗೆ (ಪ್ರವರ್ಗ-1, ಪ್ರವರ್ಗ-2ಎ ಮತ್ತು 
ಪ್ರವರ್ಗ-2ಬಿ) ಕೈಗಾರಿಕಾ ಪ್ರದೇಶಗಳಲ್ಲಿ ನಿವೇಶನ ಹಂಚಿಕೆ ಮಾಡಲಾಗುವ 
ಒಟ್ಟು ಮೊತ್ತದಲ್ಲಿ ಶೇ.25 ರಷ್ಟು ರಿಯಾಯಿತಿ ನೀಡಲು ಅವಕಾಶ ಕಲ್ಪಿಸಲಾಗಿದೆ. 


ಈ ರಿಯಾಯಿತಿಯನ್ನು ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆಗಳಲ್ಲಿ 1 ಎಕರೆಗೆ ಹಾಗೂ ಇತರೆ ಜಿಲ್ಲೆಗಳಲ್ಲಿ 2 ಎಕರೆಗೆ ಸೀಮಿತಗೊಳಿಸಿದೆ. 


ಸರ್ಕಾರ ಆದೇಶ 
ಹೊರಡಿಸಿಬಾಗಿನಿಂದ 

ಇಲ್ಲಿಯವರೆಗೆ ರಾಜ್ಯದಲ್ಲಿ 
ಎಷ್ಟು ಹಿಂದುಳಿದ . ವರ್ಗಗಳ 
ಫಲಾನುಭವಿಗಳು ಈ 
ಪ್ರಯೋಜನವನ್ನು 

ಪಡೆದಿರುತ್ತಾರೆ, ಮತ್ತು ಎಷ್ಟು 
ಹಣ ಸಬ್ದಿಡಿಯಾಗಿ 
ನೀಡಲಾಗಿದೆ? (ವರ್ಗವಾರು 


ಸಂಖ್ಯೆ ನೀಡುವುದು) 


ಹಿಂದುಳಿದ ವರ್ಗಗಳ 83 ಫಲಾನುಭವಿಗಳು ಈ ಯೋಜನೆಯಡಿ ಪ್ರಯೋಜನ 
ಪಡೆದಿರುತ್ತಾರೆ. 


ಈ 83 ಫಲಾನುಭವಿಗಳಿಗೆ ಒಟ್ಟು ರೂ.1694 ಕೋಟಿಗಳ ಸಬ್ದಿಡಿಯನ್ನು 
ನೀಡಲಾಗಿದೆ. ವರ್ಗವಾರು ಫಲಾನುಭವಿಗಳ ಸಂಖ್ಯೆಯನ್ನು ಈ ಕೆಳಕಂಡಂತೆ 
ನೀಡಲಾಗಿದೆ. 

ಕ್ರಸಂ. | ಹಿಂದುಳಿದ ವರ್ಗಗಳು | ಫಪಾನುಭವಿಗಳ ಸಂಖ್ಯೆ"] 


1 ವರ್ಣ 2 
p] ಪ್ರವರ್ಗ-2ಎ 57 
3 ಪ್ರವರ್ಗ-2ಜಿ 19 

ಒಟ್ಟು 83 


ಇಲ್ಲಿಯವರೆಗೆ ಕೆ.ಎಸ್‌.ಎಸ್‌.ಐ.ಡಿ.ಸಿ. ನಿಂದ ಯಾವುದೇ: ಫಲಾನುಭವಿಗಳಿಗೆ ಈ 
ಪ್ರಯೋಜನ ಪಡೆದಿರುವುದಿಲ್ಲ. 


ಸಿಐ 90 ಎಸ್‌ಪಿಬ 2020(೪) 


[4 


Nv 
(ಜಗದೀಶ್‌ ಶೆಟ್ಟರ್‌) 
ಬೃಹಶ್‌ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು 


